ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಯಾವ ವರ್ಷದಿಂದ ಕಬ್ಬು 
ಅರೆಯುವುದನ್ನು ಸ್ಥಗಿತಗೊಳಿಸಿದೆ: 


1 : 813 
2. ಸದಸ್ಯರ ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ 
3. ಉತ್ತರಿಸುವ ದಿನಾಂಕ : 09.03.2021 
4. ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಹಾಗೂ.ಸಕ್ಕರೆ ಸಚಿವರು 
ಕ್ರ.ಸಂ - ಪ್ರಶ್ನೆ ಉತ್ತರ 
(ಅ) | ಮೈಸೂರು ಸಕ್ಕರೆ ಕಂಪನಿಯು [2015-16 ಮತ್ತು 2016-17ನೇ ಹಂಗಾಮುಗಳಲ್ಲಿ ಕಬ್ಬು 


ನುರಿಸುವಿಕೆಯನ್ನು ಸ್ಥಗಿತಗೊಳಿಸಿದ್ದು, 2017-18 ಮತ್ತು 
2018-19ನೇ ಹಂಗಾಮುಗಳಲ್ಲಿ ಕಬ್ಬು ನುರಿಸಲಾಗಿದೆ. 
ಮುಂದುವರೆದು 2019-20ನೇ ಹಂಗಾಮಿನಿಂದ ಕಬ್ಬು 
ನಮುರಿಸುವಿಕೆಯನ್ನು ಸ್ಥಗಿತಗೊಳಿಸಲಾಗಿದೆ. 


(ಆ) 


ಸದರಿ ಕಾರಾನೆ 
ಸ್ಮ್ಥಗಿತಗೊಂಡಿರುವುದರಿಂದ, 
ಮಂಡ್ಯ ಜಿಲ್ಲೆಯ 
ಬೆಳೆಗಾರರಿಗೆ 
ಎದುರಾಗಿರುವುದು 
ಗಮನಕ್ಕೆ ಬಂದಿದೆಯೇ? 


ಕಬ್ಬು 
ಸಂಕಷ್ಟ 
ಸರ್ಕಾರದ 


ಬಂದಿದೆ. 


ಮೈಸೂರು ಸಕ್ಕರೆ ಕಾರ್ಬಾನೆಯಲ್ಲಿ "ಕಬ್ಬು 
|ನುರಿಸುವಿಕೆಯನ್ನು ಸ್ಥಗಿತಗೊಳಿಸಿದ ಹಂಗಾಮುಗಳಲ್ಲಿ | 
ಮೈಸೂರು ಸಕ್ಕರೆ ಕಾರ್ಬಾನೆಯ ಮೀಸಲು ಕೇತ್ರದಲ್ಲಿ 
ಬೆಳೆದ ಕಬನ್ನು ನೆರೆಯ ಸಕ್ಕರೆ ಕಾರ್ಬಾನೆಗಳಿಗೆ ಪೂರೈಕೆ 
ಮಾಡಲು ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 


1 (8) 


ಬಂದಿದ್ದಲ್ಲಿ, ಈ ಕಾರಾನೆಯನ್ನು 
ಯಾವಾಗ ಆರಂಭಿಸಲಾಗುವುದು: 
ಹಾಗೂ ಸರ್ಕಾರಿ ಸ್ವಾಮ್ಯದಲ್ಲೆ ಈ 
ಕಾರ್ಬಾನೆಯನ್ನು 


ಮುಂದುವರೆಸಲು ಸರ್ಕಾರ 


| ಆಲೋಚಿಸಬಾರದೇತೆ 


(ವಿವರ ನೀಡುವುದು) 


|] ಮೈಸೂರು ಸಕ್ಕರೆ ಕಾರ್ಯಾನೆಯನ್ನು 


ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು “ROT (Lease 
Rehabilitate Operate Transfe) ಆಧಾರದ ಮೇಲೆ 
“ಇದ್ದಲ್ಲಿ ಇದ್ದಂತೆಯೆ” (As is where is basis }) 40 
ವರ್ಷಗಳ ಅವಧಿಗೆ ಖಾಸಗಿಯವರಿಗೆ ಗುತ್ತಿಗೆ ನೀಡಿ 
.ಪುನಶ್ಲೇತನಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ: ಸಿಐ 5 
ಸಿಓಎಫ್‌ 2020 ದಿನಾ೦ಕ:18,11.2020ರಲ್ಲಿ 
ಅನುಮತಿಸಲಾಗಿದೆ. ಈ ಸಂಬಂಧ ಕರ್ನಾಟಕ 
ಸಾರ್ವಜವಿಕ . ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999 ಮತ್ತು ನಿಯಮಗಳು 2000ರಲ್ಲಿ 
ನಿಯಮಿಸಿರುವಂತೆ ಟೆಂಡರ್‌ ಕರೆಯಲು ಟೆಂಡರ್‌ 
ಡಾಕ್ಯುಮೆಂಟ್‌ ಮತ್ತು ಒಡಂಬಡಿಕೆ ಪತ್ರಗಳನ್ನು 
ಸಿದ್ದಪಡಿಸಲಾಗುತ್ತಿದ್ದು, ಯಶಸ್ವಿ ಬಿಡ್ನುದಾರರು 2021- 
22ನೇ ಹಂಗಾಮಿನಿಂದ ಮೈಸೂರು ಸಕ್ಕರೆ 
ಕಾರ್ಬಾನೆಯಲ್ಲಿ ಕಬ್ಬು ನುರಿಸುವ ಕಾರ್ಯವನ್ನು 
ಪ್ರಾರಂಭಿಸುವಂತೆ ಷರತ್ತು ವಿಧಿಸಲಾಗುತ್ತಿದೆ. 

LROT (Lease 
Rehabilitate Operate . Transfer) ಆಧಾರದ ಮೇಲೆ 
“ಇದ್ದಲ್ಲಿ ಇದ್ದಂತೆಯೆ" (As is where is basis) 
ಖಾಸಗಿಯವರಿಗೆ ಗುತ್ತಿಗೆ ನೀಡಿ ಪುನಶ್ಚೇತನಗೊಳಿಸಲು 
ಸರ್ಕಾರವು ತೀರ್ಮಾನಿಸಿರುವುದರಿಂದ ಸರ್ಕಾರಿ 
-ಸ್ವಾಮ್ಯದಲ್ವೇ ಈ ಕಾರ್ಬಾನೆಯನ್ನು 


ಮುಂದುವರೆಸುವ ಪ್ರಶ್ನೆ ಉದ್ದವಿಸುವುದಿಲ್ಲ. 


ಸತ 


-2- 


[ಸ್ಪಯಂ ನಿವೃತ್ತಿ ಪಡೆಯದೆ ಉಳಿದಿರುವ 
ನೌಕರರಿಗೆ ವಿವಿಧ ವಿಗಮ/ಮಂಡಳಿಗಳಿಗೆ 
ನೇಮಕಾತಿ ಮಾಡಲು ಸರ್ಕಾರ 
| ಮುಂದಾಗಬ್ರಾರದೇಕೆ: 


(ಈ) 


ಭದಾವತಿಯ ಮೈಸೂರು ಪೇಪರ್‌ ಮಿಲ್‌ 
ಕಾರ್ಮಿಕರ ಮಾದರಿಯಲ್ಲಿ ಈ 
ನೌಕರರನ್ನು ಸಹ ಇತರೆ ನಿಗಮಗಳಲ್ಲಿ 
ವಿಲೀನ ಮಾಡಬಾರದೇತೆ? 


(ಉ) 


ಮೈಸೂರು ಸಕ್ಕರೆ ಕಂಪನಿಯು ಸತತವಾಗಿ 


ಅನುಭವಿಸಿದ ನಷ್ಟದಿಂದಾಗಿ ಕಾರ್ಮಿಕರಿಗೆ 
ನಿಯಮಿತವಾಗಿ ಷೇತನ ಮತ್ತು ಭತ್ಯೆಗಳನ್ನು 
ಪಾವತಿಸಲು ಆರ್ಥಿಕ . ಸಂಕಷ್ಟ - ಉಂಟಾದ 
ಹಿನ್ನೆಲೆಯಲ್ಲಿ ಅಭಿಮತ ವ್ಯಕಪಡಿಸಿದ ನೌಕರರಿಗೆ 
ಸ್ವಯಂ ನಿವೃತ್ತಿ. ಯೋಜನೆಯನ್ನು 
ಜಾರಿಗೊಳಿಸುವುದಕ್ಕಾಗಿ 2020-21ನೇ ಸಾಲಿನ 
ಆಯವ್ಯಯ ಲೆಕ್ಕ ಶೀರ್ಷಿಕೆ : ಮೈಸೂರು ಸಕ್ಕರೆ 
ಕಾರಾನೆಗೆ ಸಾಲಗಳು-6860-04-190-2-01ರಲ್ಲಿ 


ರೂಂ180 ಕೋಟಿಗಳನ್ನು ಹಂಚಿಕೆ:ಮಾಡಿದ್ದು ಸದರಿ 
ಮೊತ್ತವನ್ನು ಸರ್ಕಾರದ ಆದೇಶ ಸಂಖ್ಯೆಸಿಐ 05 


ಸಿಟಎಫ್‌ 2020 ದಿನಾ೦ಕ:15.06.2020ರಲ್ಲಿ 
ಬಿಡುಗಡೆಗೊಳಿಸಲಾಗಿತ್ತು. 
ಅದರಂತೆ ಸ್ವಯಂ ನಿವೃತ್ತಿ ಯೋಜನೆಗೆ 


ಸಹಮತ ನೀಡಿ ಅರ್ಜಿ ಸಲ್ಲಿಸಿದ 222 ನೌಕರರಿಗೆ 
ಸ್ವಯಂ ನಿವೃತ್ತಿ ಸೌಲಭ್ಯಗಳನ್ನು ಮಂಜೂರು ಮಾಡಿ 


ಮೈಸೂರು ಸಕ್ಕರೆ ಕಂಪನಿಯ ಸೇವೆಯಿಂದ 
ಬಿಡುಗಡೆಗೊಳಿಸಲಾಗಿದೆ ಮತ್ತು 24 ಜನ ನೌಕರರು 
ವಯೋನಿವೃತ್ತಿ ಹೊಂದಿರುತ್ತಾರೆ. 


ಪ್ರಸ್ತುತ ಮೈಸೂರು ಸಕ್ಕರೆ ಕಂಪನಿಯಲ್ಲಿ 39 
ನೌಕರರು ಮಾತ್ರ ಸೇವೆಯಲ್ಲಿ ಉಳಿದಿರುತ್ತಾರೆ. 
ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು: !ROT (lease 
Rehabilitate Operate Transfer) ಆಧಾರದ ಮೇಲೆ 
"ಲಾಸಗಿಯವರಿಗೆ 'ಗುತ್ತಿಗೆ ನೀಡುತ್ತಿರುವುದರಿಂದ 
ಉಳಿದಿರುವ 39 ಖಾಯಂ ನೌಕರರಿಗೂ ಸಹ ಸ್ವಯಂ 
ನಿವೃತ್ತಿ ಯೋಜನೆಯನ್ನು ಮಂಜೂರು ಮಾಡಲು 
ಅಥವಾ ಸದರಿ ನೌಕರರನ್ನು ಮೈಸೂರು: ಸಕ್ಕರೆ 
ಕಂಪವಿಯ ಸೇವಿಯಿಂದ ಬಿಡುಗಡೆಗೊಳಿಸಲು 
ಪರಿಶೀಲಿಸುತ್ತಿರುವುದರಿಂದ ಹಾಗೂ ಮೈಸೂರು ಸಕ್ಕರೆ 
ಕಂಪನಿಯಲ್ಲಿನ 285 ಖಾಯಂ ನೌಕರರ ಪೈಕಿ 222 
ನೌಕರರಿಗೆ ಈಗಾಗಲೇ" ಸ್ವಯಂ ನಿವೃತ್ತಿಯನ್ನು 
ಮಂಜೂರು ಮಾಡಿರುವುದರಿಂದ ಈ ಹಂತದಲ್ಲಿ 
ಉಳಿದ 39 ನೌಕರರನ್ನು ರಾಜ್ಯ ಸರ್ಕಾರದ ವಿವಿಧ 
ನಿಗಮ/ಮಂಡಳಿಗಳಿಗೆ ವಿಲೀನ ಮಾಡುವ ಪ್ರಶ್ನೆ 
ಉದ್ಭವಿಸುವುದಿಲ್ಲ. » 


ಸಂಖ್ಯೆ: ಸಿಐ 20 ಎಸ್‌ಜಿಎಫ್‌ 2021 


(ಎನ್‌. ನಾಗರಾಜು.ಎ೦.ಟಿ.ಬಿ.) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 


